ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ll64 

ಶ್ರೀ ಆರ್‌. ಪ್ರಸನ್ನಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
17-03-2020 

ಮಾನ್ಯ ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು. 


ಷಾ 


ಸ 


ಸತ 


Re 


ಪುರಸಭೆ ಮುಖ್ಯಾಧಿಕಾರಿ ಹುದ್ದೆಗೆ 
ಕಂದಾಯಾಧಿಕಾರಿ, ಆರೋಗ್ಯ 
ನಿರೀಕ್ಷಕರು, ಸಂಘಟನಾಧಿಕಾರಿ, ಪಥೆಮ 
ದರ್ಜೆ ಸಹಾಯಕರು ಹಾಗೂ ಇತರೆ 
ಇಲಾಖೆಯ ಸಮಾನಾಂತರವಲ್ಲದ 
ಹುದ್ದೆಯ ನೌಕರರನ್ನು ಮುಖ್ಯಾಧಿಕಾರಿ 
ಹುದ್ದೆಗೆ ಖಾಯಂ ವರ್ಗಾವಣೆ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ವಿವರ ನೀಡುವುದು) 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಪೌರಾಡಳಿತ ಇಲಾಖೆಯಲ್ಲಿ ಮುಖ್ಯಾಧಿಕಾರಿ ವೃಂದದ ಅಧಿಕಾರಿಗಳ 
ಕೊರತೆ ಇರುವುದರಿಂದ ಪುರಸಭೆಗಳಲ್ಲಿನ ಮುಖ್ಯಾಧಿಕಾರಿ ಹುದ್ದೆಗೆ 
ಕಂದಾಯಾಧಿಕಾರಿ, ಕಛೇರಿ ವ್ಯವಸ್ಥಾಪಕರು, ಸಮುದಾಯ 
ಸಂಘಟನಾಧಿಕಾರಿ ಹಾಗೂ ಇತರ ನೌಕರರನ್ನು ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ನೇಮಿಸಲಾಗುತ್ತಿದೆ. ಈ ವ್ಯಂದಗಳಿಂದ 
ಒಟ್ಟು 52 ಅಧಿಕಾರಿ/ನೌಕರರು ಪುರಸಭೆಯ ಮುಖ್ಯಾಧಿಕಾರಿ ಹುದ್ದೆಗಳಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 
ಇತರೆ ಇಲಾಖೆಗಳ ಒಟ್ಟು 05 
ಮುಖ್ಯಾಧಿಕಾರಿ ಹುದ್ದೆಗಳಲ್ಲಿ 
ನಿರ್ವಹಿಸುತ್ತಿದ್ದಾರೆ. 


ಅಧಿಕಾರಿ/ನೌಕರರು ಪುರಸಭೆಯ 
ನಿಯೋಜನೆ ಮೇರೆಗೆ ಕರ್ತವ್ಯ 


I 


ಈ ರೀತಿ ಪೌರಾಯುಕ್ತರುಗಳು, 
ಪುರಸಭೆಗಳಲ್ಲಿ ಖಾಯಂ 
ನೇಮಕಗೊಂಡು ಪ್ರಸ್ತುತ ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆಯೇ; ಅಥವಾ ಬೇರೆ 
ಇಲಾಖೆಗೆ ನಿಯೋಜನೆ ಮೇಲೆ 
ತೆರಳಿರುತ್ತಾರೆಯೇ; ಬೇರೆ ಇಲಾಖೆಗೆ 
ನಿಯೋಜನೆ ಮೇಲೆ ಹೋಗಲು 
ಕಾರಣಗಳೇನು; ಅಥವಾ ಈ ನೌಕರರು 
ಈ ಇಲಾಖೆಯಲ್ಲಿ ಅಗತ್ಯತೆ ಇಲ್ಲವೆ; ಈ 


ರೀತಿ ನಿಯೋಜನೆ ಮೇಲೆ 
ಹೋಗಿರುವವರು ಯಾರು? 
(ಪೌರಾಯುಕ್ಷರಗಳ ಮಾಹಿತಿ 
ನೀಡುವುದು) 


ಪುರಸಭೆಗಳಲ್ಲಿನ ಮುಖ್ಯಾಧಿಕಾರಿ ಹುಚ್ಚೆಗೆ ಖಾಯಂ ಆಗಿ 
ನೇಮಕಗೊಂಡಿರುವ ಅಧಿಕಾರಿಗಳು ನಿಯಮಾನುಸಾರ ಪದೋನ್ನತಿ 
ಹೊಂದಿದ್ದು, ಪೌರಾಯುಕ್ಷರ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 


ಕರ್ನಾಟಕ ಸಿವಿಲ್‌ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 
1977ರ ನಿಯಮ 16ರನ್ನಯ ಒಂದು ಇಲಾಖೆಯ ಅಧಿಕಾರಿಗಳು 
ಮತ್ತೊಂದು ಇಲಾಖೆಯ ಹುದ್ದೆಗಳಲ್ಲಿ ನಿಯೋಜನೆ ಮೇರೆಗೆ ಕರ್ತವ್ಯ 
ನಿರ್ವಹಿಸಲು ಅವಕಾಶ ಕಲ್ಪಿಸಲಾಗಿದೆ. 


ಪೌರಾಯುಕ್ತರ ವೃಂದದ 03 ಅಧಿಕಾರಿಗಳು ಅನ್ಯ ಇಲಾಖೆಗಳಲ್ಲಿ 


ನಿಯೋಜನೆ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿದ್ದು ವಿವರಗಳು 

ಕೆಳಕಂಡಂತಿದೆ. 

1 ಶ್ರೀಮತಿ ಅನುಪಮ - ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ 
ಮಾಲಿನ್ಯ ನಿಯಂತ್ರಣ ಮಂಡಳಿ, 
ಬೆಂಗಳೂರು _ 

2 ಶ್ರೀಮತಿ ಸುಮತಿ - ಯೋಜನಾಧಿಕಾರಿ,  ಔಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು 


ಜೀವನೋಪಾಯ ಇಲಾಖೆ 
3 ಶ್ರೀ ಹೆಜ್‌.ಇ.ಕೃಷ್ಣಮೂರ್ತಿ - ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ 
ಇಲಾಖೆ, ಬೆಂಗಳೂರು. 


ಸಂಖ್ಯೆ: ನಅಇ 10 ಎಲ್‌ಸಿಕ್ಯೂ 2020 


3 


ಪೌರಾಡಳಿತ, ತೋಟಗಾರಿಕೆ 
ಮತ್ತು ರೇಷ್ಮೆ ಸಚಿವರು 


